ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


ಮಾನ್ಯ ಸದಸ್ಯರುಗಳ ಹೆಸರು 


ವಿಷಯ 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


791 (6984891) 

ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರ ಕ್ಷೇತ್ರ ಹಾಗೂ 
ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಎನ್‌.ಪಿ.ಎಸ್‌. ಯೋಜನೆ ರದ್ದುಗೊಳಿಸುವ ಬಗ್ಗೆ 


12.03.2020 


ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 

ಕ್ರ 

§ ಪಶ್ನೆ ಉತ್ತರ 

A ಪು 

ಸಿಂ 

ಅ) ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರಿ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ 


ನೌಕರರ 
ಪಿಂಚಣಿ ವ್ಯವಸ್ಥೆಗೆ ಒಳಪಟ್ಟ ನೌಕರರೆಷ್ಟು 


ಸಂಖ್ಯೆ ಎಷ್ಟು ಇದರಲ್ಲಿ ಎನ್‌.ಪಿ.ಎಸ್‌. 


ಆ) 


ರಾಜ ಸರ್ಕಾರಿ ಎನ್‌.ಪಿ.ಎಸ್‌. 


್ಯ ನೌಕರರು 
ಯೋಜನೆಯನ್ನು ಕೈಬಿಟ್ಟು ಹಳೆ ಪಿಂಚಣಿ ಜಾರಿ 
ಮಾಡುವಂತೆ ನಡೆಸಿರುವ ಪ್ರತಿಭಟನೆಗಳು ಮತ್ತು ಸದರಿ 
ನೌಕರರ ಮನವಿಗಳು 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಈ 


ಸಂಘಗಳು ಮಾಡಿರುವ 


ಬಗ್ಗೆ ಸರ್ಕಾರವು ವಹಿಸಿರುವ ಕ್ರಮಗಳೇನು; 


ಇ) 


ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ 
ಮಾಡಿದ್ದಲ್ಲಿ ಸರ್ಕಾರಕ್ಕೆ ಆಗಬಹುದಾದ ಲಾಭ-ನಷ್ಟಗಳ 
ಬಗ್ಗೆ ಪರಿಶೀಲಿಸಲು ಸಮಿತಿಯನ್ನು ರಚಿಸಲಾಗಿದೆಯೇ; 


ಯಾವಾಗ ರಚಿಸಲಾಯಿತು; (ವಿವರ ನೀಡುವುದು) 


ಸರ್ಕಾರಿ ನೌಕರರ ಸಂಖ್ಯೆ — 5,12,521 


ಎನ್‌.ಪಿ.ಎಸ್‌. ಯೋಜನೆಗೆ ಒಳಪಟ್ಟಿರುವ ನೌಕರರ 
ಸಂಖ್ಯೆ: 2,28,527. 


ಸರ್ಕಾರದ ಗಮನಕ್ಕೆ ಬಂದಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಆಇ 107 ಪಿಇಎನ್‌ 
11.12.2018 ರನ್ವಯ 
ಸಮಿತಿಯನ್ನು 


2018 ದಿನಾಂಕ: 

ಅಧಿಕಾರಿಗಳನ್ನೊಳಗೊಂಡ 
ರಚಿಸಲಾಗಿದೆ. ದಿನಾಂಕ: 27.09.2019 ರಂದು 
ಸಭೆ ನಡೆದಿದ್ದು, ಸಮಿತಿಯ ವರದಿಯನ್ನು 


ನಿರೀಕ್ಷಿಸಲಾಗಿದೆ. 


ಕಡ್ಡಾಯಗೊಳಿಸಿದ್ದಲ್ಲಿ, ಈ ಸಂಬಂಧ ಕೇಂದ್ರ ಸರ್ಕಾರವು 


ಹೊರಡಿಸಿರುವ ಆದೇಶಗಳ ದಾಖಲೆಯನ್ನು 


ನೀಡುವುದು; 


ಈ) | ಈ ಸಮಿತಿಗೆ ಸರ್ಕಾರ ನಿಗಧಿಪಡಿಸಿದ ಕಾಲಮಿತಿ ಎಷ್ಟು ಕಾಲಮಿತಿಯನ್ನು ನಿಗಧಿಪಡಿಸಿರುವುದಿಲ್ಲ. 
ಸದರಿ ಸಮಿತಿಯು ಎಷ್ಟು ಸಭೆಗಳನ್ನು ನಡೆಸಿದೆ: ಹಾಗೂ | ಇದುವರೆಗೆ ಒಂದು ಸಭೆ ನಡೆದಿದೆ. ವರದಿ 
ಸರ್ಕಾರಕ್ಕೆ ವರದಿ ಸಲ್ಲಿಸಿದೆಯೇ; ಈ ಬಗ್ಗೆ ಸರ್ಕಾರದ | ಸಲ್ಲಿಕೆಯಾಗಿರುವುದಿಲ್ಲ. ಸಮಿತಿ ವರದಿಯ 
ಸ್ಪಷ್ಟ ನಿಲುವೇನು; ನಂತರ ನಿರ್ಧರಿಸಲಾಗುವುದು. 

ಉ) | ರಾಜ್ಯ ಸರ್ಕಾರಿ ನೌಕರರಿಗೆ ಎನ್‌.ಪಿ.ಎಸ್‌. | ರಾಜ್ಯ ಸರ್ಕಾರಿ ನೌಕರರಿಗೆ ಎನ್‌.ಪಿ.ಎಸ್‌. 
ಯೋಜನೆಯನ್ನು ಜಾರಿ ಮಾಡುವಂತೆ ಕೇಂದ್ರ | ಯೋಜನೆಯನ್ನು ಜಾರಿ ಮಾಡುವಂತೆ ಕೇಂದ್ರ 
ಸರ್ಕಾರವು ಕಡ್ಡಾಯಗೊಳಿಸಿದೆಯೇ; ಸರ್ಕಾರವು ಕಡ್ಡಾಯಗೊಳಿಸಿರುವುದಿಲ್ಲ. 


ಊಂ) 


ಸರ್ಕಾರಿ ನೌಕರರಿಗೆ ಜಾರಿ ಮಾಡಿರುವ ಎನ್‌.ಪಿ.ಎಸ್‌. 
ಯೋಜನೆಯನ್ನು 
ವ್ಯವಸ್ಥೆಯನ್ನು 


ಹಿಂಪಡೆದು ಹಳೆ ಪಿಂಚಣಿ 


ನೀಡಲು ಸರ್ಕಾರಕ್ಕಿರುವ 


ತೊಂದರೆಗಳೇನು? (ವಿವರ ನೀಡುವುದು) 


ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ ನೂತನ 
ಪಿಂಚಣಿ ಯೋಜನೆಯನ್ವಯ ರಾಜ್ಯದಲ್ಲಿಯೂ ಈ 


ಯೋಜನೆಯನ್ನು 2006 ರಿಂದ 
ಅಳವಡಿಸಿಕೊಳ್ಳಲಾಗಿದೆ. ಈಗ ಈ 
ಯೋಜನೆಯನ್ನು ರದ್ದುಪಡಿಸಿದ್ದರೆ ಸರ್ಕಾರದ 


ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರ ಪರಿಣಾಮ 
ಬೀರುವ ಸಂಭವವಿರುತ್ತದೆ. 


ಸಂಖ್ಯೆ: ಆಇ 20 ಪಿಇಎನ್‌ 2020 


ಬಾನೆ" 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


ಸ್ಯಾ 


ಆ! ತ್‌ 


